ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ವಾಹನ ಚಾಲನಾ ಪರವಾನಗಿಯಲ್ಲಿ ದಲ್ಲಾಳಿಗಳನ್ನು ತಡೆಗಟ್ಟುವ ಬಗ್ಗೆ 
ಶ್ರೀ ಪ್ರತಾಪ್‌ ಸಿಂಹ ನಾಯಕ್‌. ಕೆ (ವಿಧಾನಸಭೆಯಿಂದ ಚುನಾಯಿತರಾದವರು) - 


64 (676) ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ವಾಹನ ಅಪಘಾತಗಳಲ್ಲಿ ಶೇಕಡ 89 ಪ್ರತಿಶತ ಅಪಘಾತಗಳಲ್ಲಿ 
ನಿರ್ಲಕ್ಮ, ಬೇಜವಾಬ್ದಾರಿ ಮತ್ತು ಸರಿಯಾದ ತರಬೇತಿಯಿಲ್ಲದ ವಾಹನ ಚಾಲಕರಿಂದ ಘಟಿಸುತ್ತಿದೆ 
ಎಂಬುದಾಗಿ ಸಮಿಣ್ಣ್ಹಾ ವರದಿಯಿಂದ ತಿಳಿದುಬಂದಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು; ಇಂತಹ ಅಪಘಾತಗಳನ್ನು ತಡೆಯಲು ಪರಿಣಾಮಕಾರಿಯಾದ ವಿಯಮಗಳನ್ನು 
ರೂಪಿಸಲಾಗಿದೆಯೇ; 


(ಆ) ಸಮರ್ಪಕವಾದ ತರಬೇತಿ ಹೊಂದದ ವಾಹನ ಚಾಲಕರಿಗೆ ಚಾಲನಾ ಪರವಾನಗಿ ಬೀಡುವ 
ಸಂದರ್ಭದಲ್ಲಿ ಅಧಿಕಾರಿಗಳು ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಲು ಕೈಗೊಂಡಿರುವ 
ಕ್ರಮಗಳೇನು; 


(ಇ) ವಾಹನ ಚಾಲನಾ ಪರವಾನಗಿಗಳನ್ನು ದಲ್ಲಾಳಿಗಳ ಮೂಲಕ ವೀಡಲಾಗುತ್ತಿರುವುದರಿಂದ 
ತರಬೇತಿಯಿಲ್ಲದ ವಾಹನ ಚಾಲಕರು ಪರವಾನಗಿ ಪಡೆಯಲಾಗುತ್ತಿರುವುದರಿಂದ ಈ ಕುರಿತಾಗಿ ಸರ್ಕಾರ 
ಏನು ಕಮ ಕೈಗೊಳ್ಳಲಿದೆ? 


